ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1521(1736) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಡಾ: ಚಂದ್ರಶೇಖರ್‌ ಬಿ. ಪಾಟೇಲ್‌ (ಪದವೀಧರರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ:  ಸರ್ಕಾರಿಪೌಢ ಶಾಲಾ ಶಿಕ್ಷಕರ ವಿಶೇಷ ಭತ್ಯೆ ಬಗ್ಗೆ 


(ಅ) ದಿನಾ೦ಕ:01.08.2008ರ ನಂತರ ನೇಮಕಾತಿಯಾದ ಸರ್ಕಾರಿ ಪ್ರೌಢ ಶಾಲಾ ಶಿಕ್ಷಕರಿಗೆ 
ರೂ.400 ಮತ್ತು ಸರ್ಕಾರಿ ಪದವಿ ಪೂರ್ಪ ಕಾಲೇಜಿನ ಉಪನ್ಯಾಸಕರಿಗೆ ರೂ.500 ಗಳ ವಿಶೇಷ 
ಭತ್ಯೆ ನೀಡದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಸದರಿ ವಿಶೇಷ ಭತ್ಯೆ ನೀಡದೇ ಇರುವುದರಿಂದ ಅವರ ಸೇವೆಯ ಉದ್ದಕ್ಕೂ ಒಂದು ವೇತನ 
ಬಡ್ಡಿಯನ್ನು ನೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆಳ; ಬಂದಿದ್ದಲ್ಲಿ ಇದನ್ನು 
ಸರಿಪಡಿಸಲು ಕೈಗೊಂಡಿರುವ ಅಥವಾ ಕಾಲಮಿತಿಯೊಳಗೆ ಕೈಗೊಳ್ಳುವ ಕ್ರಮಗಳೇನು? 
(ವಿವರಗಳನ್ನು ನೀಡುವುದು) 


